ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಡ್ರಗ್ಸ್‌ ಅಕ್ರಮ ಮಾರಾಟ ಪಿಡುಗಿನ ನಿಗ್ರಹದ ಬಗ್ಗೆ 
ಶ್ರೀ ಕೆ. ಗೋವಿಂದರಾಜ್‌(ವಿಧಾನಸಭೆಯಿಂದ ಚುನಾಯಿತರಾದವರು) - 
452 (608) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಳೆದ 3 ವರ್ಷಗಳ ಅವಧಿಯಲ್ಲಿ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಯಾವ ಯಾವ ಭಾಗಗಳಲ್ಲಿ ಮಾದಕ ವಸ್ತು 
ಮಾರಾಟಗಾರರ ಬಂಧನವಾಗಿದ್ದು, ಮತ್ತು ಯಾವ ಯಾವ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ; 


(ಆ) ಈ ಮಾದಕ ವಸ್ತುಗಳ ಬಳಕೆ ಮತ್ತು ಪೂರೈಕೆದಾರರ ಜಾಲದಲ್ಲಿ ಭಾಗಿಗಳಾಗಿರುವವರ ಮಾಹಿತಿ ಗೃಹ ಇಲಾಖೆಯಲ್ಲಿ 
ಇದೆಯೇ; ಹಾಗಿದ್ದಲ್ಲಿ ಅಂತಹ ಸಂಕಷ್ಟ ವ್ಯಕ್ತಿಗಳ ಪ್ರತ್ಯೇಕ ಮಾಹಿತಿ ಮತ್ತು ಕೈಗೊಂಡಿರುವ ಕ್ರಮಗಳ ಸಂಪೂರ್ಣ ವಿವರ 
ಒದಗಿಸುವುದು; 


(ಇ) ಲಾಕ್‌ಡೌನ್‌ನ ಇಂತಹ ಸಂಕಷ್ಟ ಸಂದರ್ಭದಲ್ಲೂ ಸಹ ಬೆಂಗಳೂರು ನಗರದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಮಾದಕ 
ವಸ್ತು/ದ್ರವ್ಯ/ಡ್ರಗ್ಸ್‌ ಮಾರಾಟವಾಗಿರುವ ಅಂಶ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಡ್ರಗ್ಸ್‌ ಅಕ್ರಮ ಮಾರಾಟ ಮತ್ತು ಬಳಕೆದಾರರ ಮಾಹಿತಿ ಪಡೆದು ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿರುವುದು 
ಹಾಗೂ ಮಾದಕ ವಸ್ತು ನಿಗ್ರಹ ದಳ (ಎನ್‌.ಸಿ.ಬಿ) ರವರು ತನಿಖೆ ಕೈಗೆತ್ತಿಕೊಂಡಿರುವುದು ನಿಜವೇ; ಹಾಗಿದ್ದಲ್ಲಿ, ಸರ್ಕಾರ ಈ 
ನಿಟ್ಟಿನಲ್ಲಿ ಯಾವ ರೀತಿಯ ತನಿಖಾ ವ್ಯಾಪ್ತಿ ಮತ್ತು ನಿಯಂತ್ರಣದ ಬಗ್ಗೆ ಕ್ರಮ ಕೈಗೊಂಡಿದೆ; (ಸಂಪೂರ್ಣ ಮಾಹಿತಿ ಒದಗಿಸುವುದು) 


(ಉ) ವಿದ್ಯಾರ್ಥಿಗಳು ಮತ್ತು ಯುವ ಜನತೆಯನ್ನು ದಾರಿ ತಪ್ಪಿಸುವ ಸಮಾಜದ ಶಾಂತಿ ಭಂಗಕ್ಕೆ ಸಮಾಜದ ಸ್ವಾಸ್ಟ್ಯಕ್ಕೆ 
ಮಾರಕವಾಗಿರುವ ಈ ಪಿಡುಗು ನಿವಾರಿಸುವ ನಿಟ್ಟಿನಲ್ಲಿ ಸರ್ಕಾರದ ಕಾನೂನು ಕ್ರಮಗಳು ಮತ್ತು ಇದುವರೆಗಿನ ಫಲಶೃತಿ 
ಕುರಿತಾಗಿ ಸಂಪೂರ್ಣ ಮಾಹಿತಿ ಒದಗಿಸುವುದು? 


